ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 28 ನೇ ಸೆಪ್ಲೆಂಬರ್‌, 2020 


ಪ್ರಾಥವಮಿಕ/ಪ್ರೌಢ/ಪದವಿ ಪೂರ್ವ ಶಿಕಣ ಇಲಾಖೆ ನೀಡುವ ಶಾಲೆಗಳ ತಾಲ್ಲೂಕುವಾರು ವಿವರದ ಬಗ್ಗೆ 


ಶ್ರೀ ಕೆ.ಟಿ. ಶ್ರೀಕಂಠೇಗೌಡ (ಪದವೀಧರರ ಕ್ಲೇತು):- 


862 (861) ಮಾನ್ಯ ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿ ಅನುದಾನ ರಹಿತ ಪ್ರಾಥವಿಕ/ಪ್ರೌಢ/ಪದವಿ ಪೂರ್ವ ಶಿಕ್ಷಣ ನೀಡುವ ಶಾಲೆಗಳು ಎಷ್ಟಿವೆ; 
(ತಾಲ್ಲೂಕುವಾರು ವಿವರ ನೀಡುವುದು) 


(ಆ) ಕೋವಿಡ್‌-19 ಸಾಂಕ್ರಾಮಿಕ ರೋಗದ ಹಿನ್ನೆಲೆಯಲ್ಲಿ ಲಾಕ್‌ಡೌನ್‌ ಸಮಯದಲ್ಲಿ ಅನುದಾನ ರಹಿತ 
ಶಿಕ್ಷಣ ಸಂಸ್ಥೆಗಳ ನೋವುಗಳಿಗೆ ಸರ್ಕಾರ ಯಾವರೀತಿ ಸ್ಪಂಧಿಸಿದೆ ; (ಮಾಹಿತಿ ಕೊಡುವುದು) 


(ಇ) ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳ ನೌಕರರಿಗೆ ಕಳೆದ ಜನವರಿಯಿಂದ ವೇತನ ನೀಡದಿರುವ ವಿಷಯ 
ಸರ್ಕಾರದ ಗಮನಕ್ಕೆ ಬಂದಿದೆಯೇ ; 


(ಈ) ಇತರೆ ಕ್ಲೇತ್ರಕ್ಕೆ ನೀಡಿದಂತೆ ಸರ್ಕಾರವು ಈ ಶಿಕಕರಿಗೂ ಪ್ಯಾಕೇಜ್‌ ನೀಡುವ ಬಗ್ಗೆ ಚಿ೦ತಿಸಲಾಗಿತ್ತೆ; 
ಹಾಗಿದಲ್ಲಿ ಇಲ್ಲಿಯವರೆಗೂ ನೀಡದಿರಲು ಕಾರಣವೇನು; 


(ಉ) ಅನುದಾನಿತ ಶಿಕಣ ಸಂಸ್ಥೆಗಳಿಗೆ ಬಾಕಿ ಇರುವ ಆರ್‌.ಟಿ.ಇ. ಮರು ಪಾವತಿಯನ್ನು ಯಾವಾಗ 
ಮಾಡಲಾಗುವುದು; ಇದರ ಸಂಬಂಧ ಸರ್ಕಾರ ತೆಗೆದುಕೊಂಡ ಕ್ರಮವೇನು? 


